ಕರ್ನಾಟಿಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


1104 


: 13.03.2020 
: ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ 


(ವಿಧಾನಸಭೆಯಿಂದ ಚುನಾಯಿತರಾದವರು) 


: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಕ್ರಸಂ ಪ್ರಶ್ನೆ ಉತ್ತರ 
ಅ | ಚೆಂಗಳೂರು ನಗರದಲ್ಲಿರುವ ವಿವಿಧ | ಬೆಂಗಳೂರು ನಗರದಲ್ಲಿ 3 ಒಳಾಂಗಣ 
ಕ್ರೀಡಾಂಗಣಗಳ ಸಂಖ್ಯೆ ಎಷ್ಟು; ಶ್ರೀಡಾಂಗಣ ಹಾಗೂ 6 
i ಹೊರಾಂಗಣ ಕ್ರೀಡಾಂಗಣಗಳು ಸೇರಿ ಒಟ್ಟು 9 
ಕ್ರೀಡಾಂಗಣಗಳಿರುತ್ತವೆ. 
ಆ/ಈ ಕ್ರೀಡಾಂಗಣದಲ್ಲಿ | ಕ್ರೀಡಾಂಗಣಗಳಲ್ಲಿ ಕ್ರೀಡಾಪಟುಗಳಿಗೆ 
ಕ್ರೀಡಾಪಟುಗಳಿಗಾಗಿ ಯಾವ ಯಾವ | ಅಥ್ನೆಟಿಕ್‌ ಟ್ರ್ಯಾಕ್‌, ಲಾನ್‌ ಟೆನ್ನಿಸ್‌, 
ಯೋಜನೆಗಳನ್ನು ರೂಪಿಸಲಾಗಿದೆ; | ಬಾಸೈಟ್ಸ್ಕಾಲ್‌ ಅಂಕಣ, ವಾಲಿಬಾಲ್‌ ಅಂಕಣ, 


ಪೆವಿಲಿಯನ್‌ ಕಟ್ಟಿಡ, ಪ್ರೇಕ್ಷಕರ ಗ್ಯಾಲರಿ, 


ಒಳಾಂಗಣ ಕ್ರೀಡಾಂಗಣಕ್ಕೆ ಮರದ 
ನೆಲಹಾಸು, ಶೌಚಾಲಯಗಳ ನವೀಕರಣ, 
ವಿದ್ಯತ್‌ ಸೌಲಭ್ಯ ಹಾಗೂ ಇತರೆ 
ಯೋಜನೆಗಳನ್ನು ರೂಪಿಸಲಾಗಿದೆ. 


ಈ ಯೋಜನೆಗಳಿಗಾಗಿ ಸರ್ಕಾರವು 
2019-20ನೇ ಸಾಲಿನಲ್ಲಿ 
ವಿನಿಯೋಗಿಸಿದ ಹಣ ಎಹ್ಟು;? 


ಮೇಲ್ಕಂಡ ಕ್ರೀಡಾಂಗಣಗಳಿಗೆ 2019-20ನೇ 
ಸಾಲಿನಲ್ಲಿ ಒಟ್ಟು ರೂ 134846 ಲಕ್ಷಗಳ 
ಅನುದಾನವನ್ನು ವಿನಿಯೋಗಿಸಲಾಗಿದೆ. 


ವೈಎಸ್‌ ಡಿ-/ಇಬಿ'ಬಿ/38/2020 


ಪಿ.ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


